ಕರ್ನಾಟಿತ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು : ಶ್ರೀ ಮುನಿರಾಜುಗೌಡ ಪಿ.ಎಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1972 | 
. ಉತ್ತರಿಸಬೇಕಾದ ದಿನಾಂಕ 16.03.2022 
ಉತ್ತರಿಸಬೇಕಾದ ಸಚಿವರು ವಸತಿ ಮತ್ತು ಹಂಸ ಹ ಅಭಿವೃದ್ಧಿ ಸಚಿವರು 
ಪ್ರೆ. ಸಂ. ಪ್ರಶ್ನೆ ಉತ್ತರ 
ಅ) 12019-20 ಮತ್ತು 2020-21 ನೇ 2019-20 ಮತ್ತು 2020-21 ನೇ' ಸಾಲಿನಲ್ಲಿ ರಾಜ್ಯದ 
ಸಾಲುಗಳಲ್ಲಿ ರಾಜ್ಯದಲ್ಲಿ ಸುರಿದ | ಗ್ರಾಮಿಣ ಮತ್ತು ನಗರ ಪ್ರದೇಶಗಳಲ್ಲಿ ಸುರಿದ ಭಾರಿ ಮಳೆ! 
'ಭಾರಿ ಮಳೆಯಿಂದ ಉಂಟಾದ ! ಪ್ರವಾಹದಿಂದ ಹಾನಿಗೊಳಗಾದ ಫಲಾನುಭವಿಗಳೇ ಸೃಂತವಾಗಿ 
ರಾಜ್ಯದ ಗ್ರಾಮೀಣ ಮತ್ತು ನಗರ ನಮಿಸಿಡಳ್ಳುತ್ತಿದ್ದಾತೆ. 
ಪ್ರದೇಶಗಳಲ್ಲಿ ಪ್ರವಾಹದಿಂದ |. 
ಸ ಮನೆಗಳನ್ನು ಕಳೆದು 
ಕೊಂಡವರಿಗೆ ಪುನರ್‌ ವಸತಿ 
ಕಲ್ಪಿಸಲು ಸರ್ಕಾರದಿಂದ ವಸತಿ 
ಯೋಜನೆಗಳನ್ನು . 
ಕೈಗೊಳ್ಳಲಾಗಿದೆಯೇ ; ಃ 
ಆ). | ಕೈಗೊಂಡಿದ್ದಲ್ಲಿ ವಸ ಸರ್ಕಾರದ ಆದೇಶ ಸಂಖ್ಯೆೇವಇ 78 ಹೆಚ್‌ಎಐಂ 2019, 


ಯೋಜನೆಯ ಸ್ಥಳ, ಅಂದಾಜು 
ವೆಚ್ಚ ನಿರ್ಮಾಣ ಮಾಡುತ್ತಿರುವ 
ವಸತಿ ಘಟಿಕಗಳ ' ಸಂಖ್ಯೆ, 
ಇಲ್ಲಿಯವರೆಗೆ ಆಗಿರುವ ವೆಚ್ಚ, 
ವಸತಿ ಯೋಜನೆಯ ಇತ್ತೀಚಿನ 
ಸ್ಥಿತಿಗತಿಗಳ ಮಾಹಿತಿಯೊಂದಿಗೆ 
(ಸಂಪೂರ್ಣ ವಿವರ ನೀಡುವುದು) 


ದಿನಾ೦ಕ:14.08.2019 ರನ್ನಯ 
ಹಾನಿಗೊಳಗಾದ ಫಲಾನುಭವಿಗಳೇ 
ಕೊಳ್ಳುತ್ತಿದ್ದಾರೆ. 


ಮಳೆ/ಪ್ರವಾಹದಿಂದ 
ಸ್ನಂತವಾಗಿ ಎನಿರ್ಕ್ಮಿಸಿ 


ಹಾನಿಗೊಳಗಾದ ಮನೆಗಳ ವರ್ಗವನ್ನು ಕೆಳಕಂಡಂತೆ 
ವಿಂಗಡಿಸಿ ಪರಿಹಾರಧನವನ್ನು ನಿಗದಿಪಡಿಸಿದೆ. 
4 | ಹಾನಿಯಾದ | ಡಸ 
ಅ | ಮನೆಯ ಮನೆಯ ವರ್ಗ a 
ಸಂ.| ೨ ಪರಿಹಾರ 
ಪುಮಾಣ ಘಿ 
1 ಶೇ. 75ಕ್ಕಿಂತ ಸಂಪೂರ್ಣ ಮನೆ ರೂ.5.00 
ಹೆಚ್ಚು ಹಾಖಿ-ಎ ಲಕ್ಷಗಳು 
M ರ ರೂ.5.00 
(ಊ 
ಫಗ ನಿರ್ಮಾಣ)-ಬಿಂ ಅಕ್ಷ 
_ ಹ [ಭಾಗಶಃ ಮನ ಹಾನಿ | ರೂ3೧0೦ 
(ದುರಸ್ಸಿ)-ಬಿಗ ಲಕ್ಷಗಳು 
4 ಶೇ.15 ರಿಂದ | ಅಲ್ಲ ಸ್ಪಲ್ಪ ಮನೆ | ರೂ.50,000/- 
25 ರಷ್ಟು ಹಾವಿ-ಸಿ ಗಳು 
ಅನಧಿಕೃತ ಮನೆಗಳು (ಇರುವ 
5 | ಜಾಗದಲ್ಲಿಯೇ ನಿರ್ಮಿಸಿ ಕೊಳ್ಳುವ | ರೂ.1.00 ಲಕ್ಷ 
ಮನೆಗಳು) 


ಕ್ರ. 


ಬೆ 


ಹಂ. 


ಪ್ರಶ್ನೆ 


ಉತ್ತರ 


| 2019-20 ಮತ್ತು 2020-21 ನೇ ಸಾಲಿನಲ್ಲಿ ರಾಜ್ಯದ ಗ್ರಾಮಿೀಣ ಮತ್ತು 
ನಗರ ಪ್ರದೇಶಗಳಲ್ಲಿ ಸುರಿದ ಭಾರಿ ಮಳೆ! ಪ್ರವಾಹದಿಂದ ಒಟ್ಟು 174108 
ಮನೆಗಳು ಹಾನಿಗೊಳಗಾಗಿರುವುದಾಗಿ ಜಿಲ್ಲಾಧಿಕಾರಿಗಳು ಅನುಮೋದಿಸಿದ್ದು, 
ವರ್ಗವಾರು, ವರ್ಷಬಾರು ವಿವರ ಕೆಳಕಂಡಂತಿದೆ. 


2019 ನೇ ಸಾಲಿನ ಆಗಸ್ಟ್‌ ಮಾಹೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾದ 
ಮಳೆ/ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳ ವಿಪರವನ್ನು ವಿವಿಧ 


ಅಧಿಕೃತ ಮನೆಗಳ ಮಾಹಿತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು 
ಸರ್ಕಾರದ ಆದೇಶ ದಿನಾ೦ಕ:10.12.2021: ರಲ್ಲಿಅಪಕಾಶ ಕಲ್ಪಿಸಲಾಗಿದ್ದು, 
ಅದರಂತೆ 7600 ಮನೆಗಳ ಪೈಕಿ 4933 ಮನೆಗಳನ್ನು ತಂತ್ರಾಂಶದಲ್ಲಿ 
ತಹಶೀಲ್ದಾರರು ನಮೂದಿಸಿದ್ದು, 2400 ಮನೆಗಳನ್ನು ಜಿಲ್ಲಾಧಿಕಾರಿಗಳು 
ಅನುಮೋದಿಸಿರುತ್ತಾರೆ. 


2019-20 ಮತ್ತು 2020-21 ನೇ ಸಾಲಿನಲ್ಲಿ ಹಾನಿಗೊಳಗಾದ ಒಟ್ಟು 
174108 ಮನೆಗಳ ಷೈಕಿ ಒಟ್ಟು 44109 ಮನೆಗಳ ಪುನರ್‌ ನಿರ್ಮಾಣಕ್ಕೆ 
ಜಿಲ್ಲಾಧಿಕಾರಿಗಳು `'ಅನುಮೋದಿಸಿರುತ್ತಾರೆ. ಈ ಪೈಕಿ 21337 ಮನೆಗಳು 
ಪೂರ್ಣಗೊಂಡಿದ್ದು, 15,904 ಮನೆಗಳು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದ್ದು, 
6,858 ಮನೆಗಳು ವಿವಿಧ ಕಾರಣಗಳಿಂದ ಬ್ಲಾಕ್‌ ಆಗಿರುತ್ತಬೆ. ಉಳಿದ 10 


ಕಾರಣಗಳಿಂದ ವಿಗದಿತ ಅವಧಿಯಲ್ಲಿ ದಾಖಲಿಸಲು ಸಾಧ್ಯವಾಗದ 7600 | 


ಮನೆಗಳು ಪ್ರಾರಂಭವಾಗಬೇಕಿದೆ. ವರ್ಷವಾರು ವಿವರ ಕೆಳಕಂಡಂತಿದೆ. 


'ಜಿಲ್ಲಾಧಿಕಾ ವಿವಿದ ಪ್ರಾ 
ಹಾನಿ ರಿಗಳು 4 N ರಂಭ | ಬಾಕ್‌ 
| ಯಾದ | ಅನುಮೋ | ಸಂರ್ಣ | ಹಂತಗಳಲ್ಲಿ | ವ್ರಾಗ | ಆದ 

ವರ್ಷ ಗೊಂಡ ಪ್ರಗತಿ 
ಮನೆಯ | ದಿಸಿರುವ ದ | ಮನೆ 
ಮನೆಗಳು | ಯಲ್ಲಿರುವ 

ವರ್ಗ ಒಟ್ಟು ಮನೆಗಳು ಮನೆ | ಗಳು 

' ಮನೆಗಳು . ಗಳು 
2019 ಐ 10503 5832 - 2765 2 1904 
ಬಿ 26204 14829 8306 7 3062 
2019 ಒಟ್ಟಿ - 36707 20661 | 11071 9 4966 
ಐ 1126 94 625 0 407 
| ೨020 ಬಿ | 6276 582 ‘| 4208 1 [1485 
2020 ಒಟ್ಟು 7402 676 4833 1 | 1892 
ಅಂತೂ ಒಟ್ಟು 44109 | 21337 | 15904 10 | 6858 


ಮ ಎಪಮರ್ಷ:ವ....-|.ಒಟಿ 
ಹಾನಿಯಾದ ಯೆ 
2019-20 [2020-21 | ಮನೆ 

ಮನೆಯ ವರ್ಗ * ಗಳು 
ಸಂಪೂರ್ಣ-ಎ' 10503 1126 11629 

ಭಾಗಶಪುವರ್‌ 26204 6276 | 32480 

ಭಾಗಶಃ-ದುರಸ್ಥಿ-ಬಿ1 294 |. 939 3873 
ಅಲ್ಪಸ್ವಲ್ಪ-ನಿ . 93454 30244 | 123698 
ಅನಧಿಕೃತ ಮನೆ 1281 173 1454 
ಭಾಗಶಃ-ಬಿ 560 414 974 
ಒಟ್ಟು. 134936 | 39172 | 174108 


ಪ್ರಶ್ನೆ - 


ಉತ್ತರ 


ಹಾನಿಗೊಳಗಾಗಿರುವ ಒಟ್ಟು 174108 ಮನೆಗಳಲ್ಲಿ 127571 
ಮನೆಗಳನ್ನು ಸಂತ್ರಸ್ಥರು ದುರಸ್ಥಿ ಮಾಡಿಕೊಳ್ಳುತ್ತಿದ್ದು, 1454 
ಮನೆಗಳು ಅನಧಿಕೃತವಾಗಿದ್ದು, ಸದರಿ ಮನೆಗಳಿಗೆ ಸರ್ಕಾರದ 
ಆದೇಶ ಸಂಖ್ಯೆ:ವಇ 78 ಹೆಚ್‌ಎಎಂ 2019(ಭಾಗ-1), ದಿನಾಂ: 
16.09.2019 ರಂತೆ ಪೂರ್ಣ ಪ್ರಮಾಣದ ಪರಿಹಾರ ಧನವನ್ನು 
ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಲಾಗಿದೆ. ಭಾಗಶಃ 
ಹಾವಿಗೊಳಗಾದ 974 ಮನೆಗಳ ಬಗ್ಗೆ ಪುನರ್‌ ನಿರ್ಮಾಣ/ದುರಸ್ಕಿ 
ಮಾಡುವ ಕುರಿತು ತಹಶೀಲ್ದಾರರು/ಜಿಲ್ಲಾಧಿಕಾರಿಗಳು ವರ್ಗ 
ವಿಂಗಡಣೆ ಮಾಡಬೇಕಾಗಿರುತ್ತದೆ. 


ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಗೊಂಡು 
ಪ್ರಗತಿಯಲ್ಲಿರುವ ಮನೆಗಳಿಗೆ. ಜಿಲ್ಲಾಧಿಕಾರಿಗಳು ಮತ್ತು 
ತಹಶೀಲ್ದಾರರು ನೀಡಿರುವ ಅನುದಾನೆ ದೃಢೀಕರಣದ (ym 
Certification ಆಧಾರದ . ಮೇಲೆ ಹಾಗೂ ರಡ? ಆಧಾರ್‌ 
ಆಧಾರಿತವಾಗಿ ಈವರೆಗೂ 2019 ರ ಪುನರ್ವಸತಿ ಯೋಜನೆಯಡಿ 
ರೂ.20472 ಕೋಟಿ ಹಾಗೂ 2000 ರ ಪುನರ್ವಸತಿ 
ಯೋಜನೆಯಡಿ . ರೂ.215.57 ಕೊಟಿ ಒಟ್ಕಾರೆ ರೂ.250.29 
ಕೋಟಿಗಳ ಪರಿಹಾರಧನ ಬಿಡುಗಡೆ ಮಾಡಲಾಗಿರುತದೆ. 


ಕಳೆದ 2 ವರ್ಷಗಳಲ್ಲಿ 
ಮಳೆಯಿಂದ ಉಂಟಾದ 
ಪ್ರವಾಹದಿಂದಾಗಿ ವಾಸನ 
ಮನೆಗಳನ್ನು ಕಳೆದು 
ಕೊಂಡು ವಿರಾಶ್ರಿತರಾದ 
ಎಷ್ಟು ಕುಟುಂಬಗಳಿಗೆ 
ಎಲ್ಲೆಲ್ಲಿ ವಸತಿ ಗೃಹಗಳನ್ನು 
ಹಂಚಿಕೆ ಮಾಡಿ ವಾಸಕ್ಕೆ 
ಬಿಟ್ಟು ಕೊಡಲಾಗಿದೆ ? 
(ವವರ ನೀಡುವುದು) 


2019-20 ಮತ್ತು 2020-21 ರಲ್ಲಿ ರಾಜ್ಯಾದ್ಯಂತ 
ಮಳೆ/ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳನ್ನುಕಂದಾಯ 
ಇಲಾಖೆಯಿಂದ ಸಮೀಕ್ಲೌ ನಡೆಸಿದ್ದು, ಹಾನಿಗೊಳಗಾದ ಮನೆಗಳ 
ಹಾವಿ ಪ್ರಮಾಣಕ್ಕೆ ಅನುಗುಣವಾಗಿ ಮನೆಗಳ ವರ್ಗ ವಿಂಗಡಿಸಿ 
ತಹಶೀಲ್ನಾರ್‌ ರವರು ನಿಗಮದ ತಂತ್ರಾಂಶದಲ್ಲಿ 
ನಮೂದಿಸಿರುವ 184911 ಮನೆಗಳ ಹೈಕ 176508 ಮನೆಗಳನ್ನು 
ಜಿಲ್ಲಾಧಿಕಾರಿಗಳು ಅನುಮೋದಿಸಿರುತ್ತಾರೆ. 


ಸರ್ಕಾರದ ಆದೇಶ/ಮಾರ್ಗಸೂಚಿಗಳನ್ವಯ ನೆರೆ! 
ಹಾವಳಿಗೆ ತುತ್ತಾಗಿ. ಹಾವಿಗೊಳಗಾದ ಮನೆಗಳ ಹಾನಿ 
ಪ್ರಮಾಣವನ್ನು ಸಂಬಂಧಪಟ್ಟಿ ಕೆಂದಾಯ ಅಧಿಕಾರಿಗಳು 


ಸಮೀಕ್ಷೆ ಮಾಡಿ ಹಾನಿಗೊಳಗಾದ ಮನೆಯ ಹಾನಿ ಪ್ರಮಾಣಕ್ಕೆ 
ಅನುಗುಣವಾಗಿ ಮನೆಯ ವರ್ಗವನ್ನು ಎ; ಬಿ೭ ಬಿ1 ಮತ್ತು ಸಿ 
ಎಂದು ವಿಂಗಡಿಸಿ, ತಹಸೀಲ್ದಾರ್‌ ರವರು ತಂತ್ರಾಂಶದಲ್ಲಿ 
ನಮೂದಿಸಿ, ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಗೊಂಡ 
ಫಲಾನುಭವಿಗಳು .ನಿರ್ನಿಸಿರುವ ಮನೆಗಳ ವಿವಿಧ ಹಂತಗಳ 
ಜಿಪಿಎಸ್‌ ಛಾಯಾಚಿತ್ರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ 
ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ' ಹಾಗೂ ನಗರ 
ಪ್ರದೇಶದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು 


| ಪುನರ್ವಸತಿ ಮೊಬೈಲ್‌ ಆ್ಯಪ್‌ ಮೂಲಕ ಜಿಪಿಎಸ್‌ ಮಾಡಿದ 


ನಂತರ ತಹಶೀಲ್ನಾರ್‌ ರವರು ಪರಿಶೀಲಿಸಿ, ಅರ್ಣಗೊಳಿಸಿ (ಹಿಟರೆಸ!), 
ಅನುದಾನ ದೃಢೀಕರಣ (Payment Certification) ನೀಡಿದ 
ಪ್ರಗತಿಯಲ್ಲಿರುವ ಎಲ್ಲಾ ಮನೆಗಳಿಗೆ ಪ್ರಗತಿಗೆ ಅನುಗುಣವಾಗಿ 
DBT ಆಧಾರ್‌ ಆಧಾರಿತವಾಗಿ ನೇರವಾಗಿ ಫಲಾನುಭವಿಗಳ ಖಾತೆಗೆ 


ಪರಿಹಾರಧನ ಪಾವತಿಸಲಾಗುತ್ತಿದೆ. 


ಹಿನ 


ಸಂ. 


ಪ್ರಶ್ನೆ 


ಉತ್ತರ 


ಸರ್ಕಾರದ ಆದೇಶ ಸಂಖ್ಯೆ:ವಇ 78 ಹೆಚ್‌ಎಎಂ 2019, 
ದಿನಾಂಕ:1408.2019 : ರನ್ನಯ ಮಳೆ/ಪ್ರವಾಹದಿಂದ 
ಹಾನಿಗೊಳಗಾದ": ಮನೆಗಳ ' ಪುನರ್‌ ನಿರ್ಮಾಣವನ್ನು 
ಫಲಾನುಭವಿಗಳೇ: - ಸತಃ ಮಾಡುತಿರುವುದರಿಂದ 
ಸರ್ಕಾರದಿಂದ ವಸತಿ ಗೃಹಗಳನ್ನು ವಿರ್ಮಿಸಿ ಹಂಚಿಕೆ 


. | ಮಾಡುವ ಪ್ರಶ್ನೆ ಉದೃವಿಸುವುದಿಲ್ಲ. 


ಸಂಖ್ಯೆ :ವಇ 158 ಹೆಚ್‌ಎಎಂ 2022 


KN | 
ಸೋಮಣ್ಹಾ) 


'ವಸಶಿ ಮತ್ತು ಮೂಲಸೌಲಭ್ಯ 
"ಅಭಿವೃದ್ದಿ ಸಚಿವರು 


